ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ತುಂಬುವ ಕುರಿತು 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರದ ಕ್ಲೇತು :- 


1437 (1774) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪ್ರೌಢಶಾಲೆಗಳಲ್ಲಿ ಚಿತ್ರಕಲೆ, ಸಂಗೀತ ಮತ್ತು ಕ್ರಾಫ್ಟ್‌ ಹುದ್ದೆಗಳನ್ನು ತು೦ಬಲು ಅನುಮತಿ 
ನಿರಾಕರಿಸುತಿರುವುದು ನಿಜವೇ ; ನಿಜವಿದ್ದಲ್ಲಿ, ಕಾರಣಗಳೇನು; 


(ಆ) ಮಕ್ಕಳಿಗೆ ತಮ್ಮಲ್ಲಿನ ಸೂಕವಾದ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳಲು ಸದರಿ ಮೂರು ವಿಷಯಗಳು 
ಉಪಯುಕವಾಗಿರುವುದು ಸರ್ಕಾರದ ಗಮನದಲವ್ಲಿದೆಯೇ ; 


(ಇ) ಸದರಿ ಹುದ್ದೆಗಳನ್ನು ಪ್ರೌಢಶಾಲೆಗಳಲ್ಲಿ ತುಂಬಬಾರದೆಂಬ ನಿಯಮ ಯಾವ ದಿನಾಂಕದಂದು 
ಜಾರಿಗೆ ಬಂದಿದೆ ; ಬಂದಿದ್ದಲ್ಲಿ ಕಾರಣಗಳೇನು; 


(ಈ) ಉಳಿದ ವಿಷಯಗಳಂತೆ ಸದರಿ ವಿಷಯದ ಹುದ್ದೆಯನ್ನು ತು೦ಬಲು ಸರ್ಕಾರ ಕೂಡಲೇ ಅನುಮತಿ 
ನೀಡಲು ಕ್ರಮ ಕೈಗೊಳ್ಳವುದೇ? 


